KA/ BG-GPO/2515/WPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೦, ೨೦೦೮ (ಫಾಲ್ಗುಣ ೩೦, ಶಕ ವರ್ಷ ೧೯೨೯) ಸಂಚಿಕೆ ೧೨ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


HIGH COURT OF KARNATAKA 
NOTIFICATION 
NO. GOB (1) 257/2006, Bangalore, Dated:29" February 2008 
In continuation of this office notification No. GOB (1) 257/2006 dated 22.8.2007 and 7.9.2007, and 
in exercise of the powers conferred by sub-section (1) of Section 13 of the Code of Criminal Procedure, 
1973 (Central Act 2 of 1974), the High Court of Karnataka hereby confers powers of Judicial Magistrate of 
the Second Class on Sri D. Randeep, 1.A.S. Probationer and appoints him as Special Judicial Magistrate 
under sub-section (2) of Section 13 of the said Code for trial of cases trasferred to him by the Prl. District 
and Sessions Judge of Gulbarga District, from 1.3.2008 to 31.3.2008. 
By Order of the High Court, 
P.R. 306 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
NO. GOB (I) 257/2006, Bangalore, Dated:29" February 2008 
In continuation of this office notification No. GOB (1) 257/2006 dated 21.8.2007 and 7.9.2007, and 
in exercise of the powers conferred by sub-section (1) of Section 13 of the Code of Criminal Procedure, 
1973 (Central Act 2 of 1974), the High Court of Karnataka hereby confers powers of Judicial Magistrate of 
the Second Class on Ms. Gurneet Tej, |.ಗಿ.5. Probationer of 2006 batch and appoints her as Special 
Judicial Magistrate under sub-section (2) of Section 13 of the said Code for trial of cases trasferred to her 
by the Prl. District and Sessions Judge of D.K. Mangalore, from 1.3.2008 to 15.3.2008. 
By Order of the High Court, 
P.R. 307 R.B. BUDIHAL 
Registrar General 


(೧೬೯) 


೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೨ 





HIGH COURT OF KARNATAKA 
NOTIFICATION 
NO. GOB (I) 3/2008, Bangalore, Dated:29" February 2008 
PART-A 
Sri K. Narayana Prasad, Addl. Civil Judge (Jr. Dn) & JMFC., Nanjangud, is transferred and 
posted as the Prl |. Civil Judge (Jr. Dn,) Mysore (Vacant Court) in the interest of public service, to take 
effect immediately, 
PART-B 
The Presiding Officer of the Court Civil Judge (Jr. Dn.) & JMFC., Nanjangud, is concurrently 
appointed as the Presiding Officer of the court of Addl. Civil Judge (Jr. Dn.) & JMFC., Nanjangud (Vacant 
Court), with effect from the date of relief of Sri K. Narayana Prasad and until further Orders. 
By Order of the High Court, 
P.R. 308 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
NO. GOB (I) 2/2008, Bangalore, Dated:27" February 2008 
In partial modification of this office Notification of even number dated15.3.2007, the Presiding 
Officer of the Court of Civil Judge (Sr. Dn). and JMFC., Indi, who is in concurrent charge of the Court of 
Civil Judge (Sr. Dn,) and JMFC.,M Sindagi (Vacant Court), is directed to itinerate the said Court for two 
days’ in a week i.e., on every workingTuesday and Wednesday (instead of three days’ in a week i.e., on 
every working Monday, Tuesday and Wednesday), with immediate effect and until further orders. 
By Order of the High Court, 
P.R. 309 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
GOB ॥ 63/2008, Bangalore, Dated: 7" March 2008 
In exercise of the powers conferred by sub-section (2) of Section 18 of the Code of Criminal 
Procedure, 1973 (Central Act 2 of 1974), the High Court of Karnataka hereby continues the appointment 
of Sri K. Rachaiah, as Special Metropolitan Magistrate (Railways), Bangalore made in the High Court 
Notification No. GOB Il. 426/2004 dated:23.2.2006 for a further period of one year from 3.3.2008 or until 
further orders whichever is earlier. 
By Order of the High Court, 
P.R. 310 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
GOB Il 62/2008, Bangalore, Dated: 7" March 2008 
In exercise of the powers conferred by sub-section (2) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby continues the appointment 
of Sri S.N. Kagal, as Special Judicial Magistrate (Railways), Mysore made in the High Court Notification 
No. GOB ||, 283/80 dated:20.4.1985 for a further period of one year from 1.4.2008 or until further orders 
whichever is earlier. 
By Order of the High Court, 
P.R. 311 R.B. BUDIHAL 
Registrar General 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ೧೭೧ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 42 SAS 2008, Bangalore, Dated: 6" March 2008 
Sri Chakravarthy Mohan, IAS Chief Executive Officer, Zilla Panchayat, Ramanagar is placed in 
concurrent charge of the post of Programme Co-ordinator, Indo-Norwegian Environment Programme in 
Karnataka till the closure of the said INEP Programme or until 30-6-2008 whichever is earlier. 
By Order and in the name of the President of India, 
P.R. 317 K.G. ANANTHA 
Under Secretary to Government, 
Department of Personnel and Administrative Reforms 
(Services-1) 
HIGH COURT OF KARNATAKA 
NOTIFICATION 
No.RPS 109/2006, Bangalore, Dated:4" March 2008 
In exercise of the powers conferred under Section 16(2) of the Advocates’ Act, 1961, the High 
Court of Karnataka is pleased to designate the following Advocates, as Senior Advocates from the date of 
this Notification: 
1. Shri Basava Prabhu S. Patil 
2. Shri P. S. Rajagopal 
3. Shri M. Sivappa 
4. Shri V.T. Rayaraddi 
5. Shri S. Sreevatsa 
6. Shri M. T. Nanaiah 
By Order of the High Court, 
P.R. 318 R.B. BUDIHAL 
Registrar General 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 54 SAS 2008, Bangalore, Dated: 4" March 2008 
Smt Vatsala Watsa, IAS (KN 73), Additional Chief Secretary and Principal Secretary to 
Government, Home Department, Bangalore is transferred with immediate effect and posted until further 
orders as Additional Chief Secretary to Government of Karnataka Bangalore in the existing vacancy. 
Smt Vatsala Watsa, IAS (KN 73) is also placed in additional charge of the post of Principal 
Secretary to Government, Home Department, Bangalore until further orders. 
By Order and in the name of the Governor of Karnataka, 
P.R. 322 K.G. ANANTHA 
Under Secretary to Government, 
Department of Personnel and Administrative Reforms 
(Services-1) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಸೇರ್ಪಡೆ 
ಸಂಖ್ಯೆ: ಆಕುಕ 177 ಪಿಟಡಿ 2007, ಬೆ೦ಗಳೂರು, ದಿನಾಂಕ: 29ನೇ ಫೆಬ್ರವರಿ 2008 
ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 177 ಪಿಟಿಡಿ 2007, ದಿನಾ೦ಕ:7-9-2007ರಲ್ಲಿ ಆಯುಷ್‌ ಇಲಾಖೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಉಪನ್ಯಾಸಕರ ಸಂಚಿತ ವೇತನವನ್ನು ಹೆಚ್ಚಿಸಲು ಸರ್ಕಾರದ ಮಂಜೂರಾತಿಯನ್ನು 
ನೀಡಲಾಗಿದ್ದು, ಸದರಿ ಆದೇಶದ ಭಾಗದಲ್ಲಿ “ಆಯುಷ್‌ ಇಲಾಖೆಯ ಸ್ನಾತಕೋತ್ತರ ಗುತ್ತಿಗೆ ಉಪನ್ಯಾಸಕರಿಗೆ ರೂ. 7990/- 
ರಿಂದ ರೂ. 13,000/- ಕ್ಕೆ ಹೆಚ್ಚಿಸಲು' ಇದರ ಮುಂದೆ "ಹಾಗೂ ಆಯುಷ್‌ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 


೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೨ 





“ಪದವೀಧರ ಉಪನ್ಯಾಸಕರಿಗೆ” ಸ ಸಂಚಿತ ವೇತನವನ್ನು ರೂ. 7990/- ರಿಂದ ರೂ. 11.000/- ಕೆ ಹೆಚ್ಚಿಸಲು” (ದಿನಾಂಕ;7-9- 
2007 ರಿಂದ ಅನ್ವಯವಾಗುವಂತೆ) ಎಂದು ಸೇರಿಸಿ "ಓದಿಕೊಳ್ಳತಕ್ಕದ್ದು 
ಭಾರತದ “ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 323 ಎನ್‌. ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೈದ್ಯ ಪದತಿ) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 1:ಪ್ರವಾನಿ:2008, ಬೆಂಗಳೂರು, ದಿನಾಂಕ: 6ನೇ ಮಾರ್ಚ್‌ 2008 
ಶ್ರೀ ಐ.ಬಿ. ಶ್ರೀವತ್ಸವ, ಭಾ.ಅ.ಸೇ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ) ಇವರನ್ನು ಅರಣ್ಯ, ವಸತಿ 
ಮತ್ತು ವಿಹಾರಧಾಮ ಸಂಸ್ಥೆಯ ನಿರ್ದೇಶನ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ಶ್ರಿ ಅವನಿಕುಮಾರ್‌ ವರ್ಮ, ಭಾಅಸೇ 
ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಕೂಡಲೇ ಜಾರಿಗೆ ಬರುವಂತೆ. ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಿ ನೇಮಕ ಮಾಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 320 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಥ ತಿ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 1 ಎಲ್‌ಸಿಇ 2008, ಬೆ೦ಗಳೂರು, ದಿನಾಂಕ: 27ನೇ ಫೆಬ್ರವರಿ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳ) ನಿಯಮಗಳು 1977ರಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಟಿ.ಎಲ್‌. ಪ್ರಕಾಶ್‌ ಇವರನ್ನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಶೀಘ್ರಗತಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ದಿನಾಂಕ:13.1.2007ರಿ೦ದ ಜಾರಿಗೆ ಬರುವಂತೆ ಎರಡು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌. 319 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 94 ಎಲ್‌ಎಜಿ 2007, ಬೆ೦ಗಳೂರು, ದಿನಾಂಕ: 25ನೇ ಫೆಬ್ರವರಿ 2008 
ಶ್ರೀ ಸಿ.ಟಿ. ಜೋಸೆಫ್‌ ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977 ನಿಯಮ 26 (2) ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸದರಿ ನಿಯಮಗಳಲ್ಲಿನ 
ಷರತ್ತುಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಡಿಕೇರಿ ಜಿಲ್ಲೆಯ ಜಿಲ್ಲಾ ಸರ್ಕಾರಿ 
ವಕೀಲರನ್ನಾಗಿ ನೇಮಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 313 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 07 ಎಲ್‌ಎಜಿ 2007, ಬೆ೦ಗಳೂರು, ದಿನಾಂಕ: 1ನೇ ಮಾರ್ಚ್‌ 2008 
ಶ್ರೀ ಸಿ.ಹೆಚ್‌. ಜಯರಾಮ್‌ ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977 ರ ನಿಯಮ 26 (2) ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸದರಿ ನಿಯಮಗಳಲ್ಲಿನ 
ಷರತ್ತುಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು 
ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 314 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ೧೭೩ 





ಅಧಿಸೂಚನೆ 
ಸಂಖ್ಯೆ: ಲಾ 223 ಎಲ್‌ಸಿಇ 2007, ಬೆ೦ಗಳೂರು, ದಿನಾಂಕ: 29ನೇ ಫೆಬ್ರವರಿ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ಹಾಗೂ 
ಸರ್ಕಾರಿ ಆದೇಶ ಸಂಖ್ಯೆಲಾ 334 ಎಲ್‌ಎಎಂ 2000 ದಿನಾಂಕ:17.10.2003ರಲ್ಲಿ ನಮೂದಿಸಲಾದ ಷರತ್ತು ಮತ್ತು ನಿಬಂಧನೆ 
ಗಳಿಗೊಳಪಟ್ಟು ಶ್ರೀ ಎನ್‌.ಎಮ್‌, ಮಹೇಶ್ವರಪ್ಪ ಇವರನ್ನು ಬಳ್ಳಾರಿಯ ಎರಡನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ 
ಸರ್ಕಾರಿ ಅಭಿಯೋಜಕರನ್ನಾಗಿ ಹುದ್ದೆಯ ಕಾರ್ಯಭಾರವಹಿಸಿಕೊಳ್ಳುವ ದಿನಾಂಕದಿಂದ ಅನ್ವಯವಾಗುವಂತೆ ಎರಡು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 21 ಎಲ್‌ಎಎಂ 2008, ಬೆಂಗಳೂರು, ದಿನಾಂಕ: 25ನೇ ಫೆಬ್ರವರಿ 2008 
ಶ್ರೀಮತಿ ಹೆಚ್‌.ಜಿ. ನಾಗರತ್ನ ಕಾನೂನು ಕೋಶದ ಮುಖ್ಯಸ್ಥರು, ಒಳಾಡಳಿತ ಮತ್ತು ಸಾರಿಗೆ, ಯುವಜನ ಸೇವೆ, 
ವಾಣಿಜ್ಯ ಮತ್ತು ಕೈಗಾರಿಕೆ, ಇಲಾಖೆಗಳು ಇವರಿಗೆ ಕೃಷಿ, ತೋಟಗಾರಿಕೆ, ಸಹಕಾರ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
ಇಲಾಖೆಯ ಕಾನೂನು ಕೋಶದ ಮುಖ್ಯಸ್ಥರ ಹೆಚ್ಚುವರಿ ಪ್ರಭಾರವನ್ನು ದಿನಾಂಕ:6.2.2008ರ ಪೂರ್ವಾಹ್ನದಿ೦ದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಹಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 03 ಐಎಂಎಂ 2008, ಬೆಂಗಳೂರು, ದಿನಾಂಕ: 6ನೇ ಮಾರ್ಚ್‌ 2008 
ಡಾ: ಭರತೇಶ್‌ ಆರ್‌. ಜಗಶೆಟ್ಟ ಉಪ ಔಷಧ ನಿಯಂತ್ರಕರು, ಕೇಂದ್ರ ಕಚೇರಿ, ರಾಜ್ಯ ಔಷಧ ನಿಯಂತ್ರಣ ಇಲಾಖೆ, 
ಬೆಂಗಳೂರು ಇವರಿಗೆ ವೇತನ ಶ್ರೇಣಿ ರೂ. 20025-28275ರಲ್ಲಿ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಾಪನ್ನ ಮುಂಬಡ್ತಿ 
ನೀಡಿ ಡಾ: ಬಿ. ಶ್ರೀಪತಿರಾವ್‌, ಅಪರ ಔಷಧ ನಿಯಂತ್ರಕರು, ಇವರಿಗೆ ಔಷಧ ನಿಯಂತ್ರಕರಾಗಿ ಸ್ಥಾನಪನ್ನ ಪದೋನ್ನತಿ 
ನೀಡಿದ್ದರಿ೦ದ ದಿನಾ೦ಕ:21-2-2008ರಿ೦ದ ತೆರವಾಗಿರುವ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ ನೇಮಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 324 ಎನ್‌ ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 555 ಡಿಪಿಐ 2007, ಬೆ೦ಗಳೂರು, ದಿನಾಂಕ: 15ನೇ ಫೆಬ್ರವರಿ 2008 
ಪದವಿ ಪೂರ್ವ ಶಿಕ್ಷಣ ಇಲಾಖೆಯ, ಪ್ರಾಂಶುಪಾಲರು ಹಾಗು ತತ್ಸಮಾನ ವೃಂದಕ್ಕೆ ಸೇರಿದ ಈ ಕೆಳಕಂಡ 
ಅಧಿಕಾರಿಗಳಿಗೆ ವೇತನ ಶ್ರೇಣಿ ರೂ. 18150-26925ರ ಉಪ ನಿರ್ದೇಶಕರ ವೃಂದದ ಹುದ್ದೆಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಿ, 
ಅವರ ಹೆಸರುಗಳ ಮುಂದೆ ನಮೂದಿಸಲಾದ ಹುದ್ದೆ ಮತ್ತು ಸ್ಥಳಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕ. | ಹೆಸರು ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ | ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ ಮತ್ತು ಸ್ಥಳ 
ಸಂ. ಸ್ಥಳ 
ಶ್ರೀ/ಶ್ರೀಮತಿ 
1 ಯು. ರಾಮಮೂರ್ತಿ, ಉಪ ನಿರ್ದೇಶಕರು, (ಆಡಳಿತ) ಪದವಿ ಪೂರ್ವ ಶಿಕ್ಷಣ 
ಪ್ರಾಂಶುಪಾಲರು, ಬಾಲಕಿಯರ ಸರ್ಕಾರಿ ಪದವಿ | ಇಲಾಖೆ, ಬೆ೦ಗಳೂರು (ಶ್ರೀ ಡಿ. ಕರುಣಾಗರನ್‌, ಇವರ 
ಪೂರ್ವ ಕಾಲೇಜು, ಕುಂಬಳೂರು, ಚಿಕ್ಕಬಳ್ಳಾಪುರ | ಬಡ್ತಿಯಿ೦ದ ತೆರವಾದ ಸ್ಥಾನದಲ್ಲಿ) 


ಜಿಲ್ಲೆ. 


ಪಿ.ಆರ್‌. 315 


ಪಿ.ಆರ್‌. 316 















































೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೨ 

2 ಎಂ. ನರಸಿಂಹನಾಯಕ್‌, ಉಪ ನಿರ್ದೇಶಕರು, (ಸಂಯೋಜನೆ) ಪದವಿ ಪೂರ್ವ ಶಿಕ್ಷಣ 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ (ಇಲಾಖೆ, ಬೆಂಗಳೂರು (ಶ್ರೀ ಎಂ.ಬಿ. ಅಂಗಡಿ, ಇವರ 
ಕಾಲೇಜು, ದಳಸನೂರು, ಶ್ರೀನಿವಾಸಪುರ ತಾ: | ವಯೋನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ) 
ಕೋಲಾರ ಜಿಲ್ಲೆ 

3 ಎಂ.ಎಲ್‌. ಗುರುಮೂರ್ತಿ, ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಇಲಾಖೆ, ಕೊಡಗು ಜಿಲ್ಲೆ, ಕೊಡಗು (ಶ್ರೀ ವಿಜಯವರ್ಮ, 
ಕಾಲೇಜು, ಕಿತ್ತೂರು, ಪಿರಿಯಾಪಟ್ಟಣ ತಾ: | ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ) 
ಮೈಸೂರು ಜಿಲ್ಲೆ 

4 ಆರ್‌.ಆರ್‌. ಕೊಣ್ಣೂರ, ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಇಲಾಖೆ, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ (ಖಾಲಿ ಹುದ್ದೆಗೆ) 
ಕಾಲೇಜು, ಒಕ್ಕುಂಡ, ಬೈಲಹೊಂಗಲ ತಾ: 
ಬೆಳಗಾಂ ಜಿಲ್ಲೆ 

5 | ಆರ್‌.ಹೆಚ್‌. ರಿತ್ತಿ, ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಇಲಾಖೆ, ಧಾರವಾಡ ಜಿಲ್ಲೆ ಧಾರವಾಡ (ಶ್ರೀ ಎಸ್‌.ಕೆ. ಕದಂ, 
ಕಾಲೇಜು, ಹೆಬಸೂರು ಹುಬ್ಬಳ್ಳಿ ತಾ: ಧಾರವಾಡ | ಇವರ ವಯೋನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ) 
ಜಿಲ್ಲ 

6 | ಎಸ್‌.ಎಂ. ರಾಜೇಶ್ವರಿ ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಇಲಾಖೆ, ಹಾಸನ ಜಿಲ್ಲೆ ಹಾಸನ (ದಿನಾಂಕ:29/2/2008 
ಕಾಲೇಜು, ಬಂಗಾರಪೇಟೆ, ಕೋಲಾರ ಜಿಲ್ಲೆ. ರಿಂದ ಜಾರಿಗೆ ಬರುವಂತೆ ಶ್ರೀ ಮಹದೇವಯ್ಯ ರವರ 

ವಯೋ ನಿವೃತ್ತಿ ಹೊಂದಲಿರುವುದರಿಂದ ತೆರವಾಗುವ 
ಸ್ಥಾನದಲ್ಲಿ) 

7 (ಕೆ.ಎಂ. ಚೌರ, ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ | ಇಲಾಖೆ, ರಾಯಚೂರು ಜಿಲ್ಲೆ ರಾಯಚೂರು 
ಕಾಲೇಜು, ರಂಗಪೇಟೆ, ಸುರಪುರ ತಾ: ಗುಲ್ಬರ್ಗಾ (ದಿನಾ೦ಕ:29/02/2008 ರಿಂದ ಜಾರಿಗೆ ಬರುವಂತೆ ಶ್ರೀ 
ಜಿಲ್ಲೆ. ಜಿ.ಎಸ್‌. ಹಂಚಿನಾಳ ಇವರು ವಯೋ ನಿವೃತ್ತಿ 

ಹೊಂದಲಿರುವುದರಿಂದ ತೆರವಾಗುವ ಸ್ಥಾನದಲ್ಲಿ) 

8 (ಡಿ.ಎಂ. ಮಹದೇವ ಮೂರ್ತಿ ಉಪ ನಿರ್ದೇಶಕರು, ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ 
ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ | ಇಲಾಖೆ, ತುಮಕೂರು ಜಿಲ್ಲೆ ತುಮಕೂರು (ಶ್ರೀ 
ಕಾಲೇಜು, ಮಂಗಲ, ಮಳವಳ್ಳಿ ತಾ ಮಂಡ್ಯ ಜಿಲ್ಲೆ. | ರಾಮಚಂದ್ರ, ಇವರ ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ) 














2. ಈ ಅಧಿಕಾರಿಗಳು ಪ್ರಸ್ತುತ ಹುದ್ದೆಯಿಂದ ಬಿಡುಗಡೆಗೊಂಡು ನಿಯಮಾನುಸಾರ ಸೇರುವಿಕೆ ಅವಧಿಯ ಒಳಗೆ 
ಬಡ್ತಿ ಮೇಲೆ ಸ್ಥಳ ನೇಮಕಾತಿಗಾಗಿ ನೇಮಿಸಿದ ಹುದ್ದೆಗೆ ಹಾಜರಾಗುವುದು. ಇದಕ್ಕೆ ತಪ್ಪಿದಲ್ಲಿ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಲು 
ಆಯುಕ್ತರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರು ಸೂಕ್ತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 325 


ಎಂ.ಎಂ. ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಸೇವೆಗಳು-1,2) 


ಒಳಾಡಳಿತ ಸಜಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 20 ಪೊಪೆಸೆ 2008, ಬೆಂಗಳೂರು, ದಿನಾಂಕ: 11ನೇ ಮಾರ್ಚ್‌ 2008 





ಶ್ರೀ ಟಿ. ಸುನೀಲ್‌ ಕುಮಾರ್‌, ಸರ್ಕಾರದ ಕಾರ್ಯದರ್ಶಿ [ಪಿ.ಸಿ.ಎ.ಎಸ್‌] ಒಳಾಡಳಿತ ಇಲಾಖೆ, ಕರ್ನಾಟಕ ಸರ್ಕಾರ 
ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಶ್ರೀ ಎಸ್‌. ರಾಮಕೃಷ್ಣ, ಇವರ ಸ್ಥಳದಲ್ಲಿ 
ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತದ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮ 
ನಿರ್ದೇಶನ ಮಾಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಪಿ.ಆರ್‌. 326 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ೧೭೫ 





ಅಧಿಸೂಚನೆ 
ಸಂಖ್ಯೆ: ಒಇ 57 ಪೊಸಿಪ 2008, ಬೆಂಗಳೂರು, ದಿನಾಂಕ: 12ನೇ ಮಾರ್ಚ್‌ 2008 

ಶ್ರೀ ವೆಂಕಟಸ್ವಾಮಿ, ಪೋಲಿಸ್‌ ಇನ್ಸ್‌ ಪೆಕ್ಟರ್‌ (ನಿಸ್ತಂತು) ರವರಿಗೆ ವೇತನ ಶ್ರೇಣಿ ರೂ. 14050-25050, ಡೆಪ್ಯೂಟಿ 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ನಿಸ್ತಂತು) ಹುದ್ದೆಗೆ ಮುಂಬಡ್ತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಖಾಲಿ ಇರುವ ಡಿವೈ.ಎಸ್‌.ಪಿ (ನಿಸ್ತಂತು) ಮೈಸೂರು ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ.. 

ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 327 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 39 SPS 2008, Bangalore, Dated: 7" March 2008 

Shri C. Chandrashekar, IPS (KN 83) Inspector General of Police and Additional Director, Fire 
Services, Bangalore is transferred with immediate effect and posted until further orders as Inspector 
General of Police, Head Quarters-l, Bangalore in the existing vacancy. 

The services of Shri Padam Kumar Garg, IPS (KN 86) waiting for posting are placed at the 
disposal of Transport Department until further orders to post him as Director (Projects) Bangalore 
Metropolitan Transport Corporation, Bangalore in the newly created excadre post. 

Shri U. Nisar, Ahmed, IPS (KN 89), Deputy Inspector General of Police, KSRP Bangalore is 
promoted to officiate in the grade of Inspector General of Police in the Super Time Scale of IPS carrying 
the pay scale of Rs. 18400-500-22400 with immediate effect and he is posted for a day as Inspector 
General of Police, Police Computer Wing Bangalore in the cadre post vice Sri Sanjay Sahay, IPS 
proceeding on leave. From the next day Shri U. Nisar Ahmed is posted as Inspector General of Police 
and Additional Director, Fire Services, Bangalore vice Sri C. Chandrashekar, IPS transferred and Shri Sri 
Sanjay Sahay, IPS is reposted as Inspector General of Police, Police Computer Wing Bangalore until 
further orders. 

By Order and in the name of the President of India, 
P.R. 328 ASHOK. P. ATRE 
Under Secretary to Government, 
Department of Personnel and Administrative Reforms 
(Services-IV) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 266 ಎಲ್‌ಸಿಇ 2007, ಬೆ೦ಗಳೂರು, ದಿನಾಂಕ: 7ನೇ ಮಾರ್ಚ್‌ 2008 

ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳ) ನಿಯಮಗಳು 1977ರಡಿಯಲ್ಲಿ ಸರ್ಕಾರಿ 
ಆದೇಶ ಸಂಖ್ಯೆಲಾ 334 ಎಲ್‌ಎಎ೦ 2000 ದಿನಾಂಕ:30.12.2003ರಲ್ಲಿ ನಮೂದಿಸಿರುವ ಸೇವಾ ಷರತ್ತುಗೊಳಪಟ್ಟು 
ಶ್ರೀ ಓ.ಎಲ್‌. ಮಹೇಂದ್ರ, ವಿಶೇಷ ಸರ್ಕಾರಿ ಅಭಿಯೋಜಕರು 1ನೇ ತ್ವರಿತಗತಿ ನ್ಯಾಯಾಲಯ, ಚಿಕ್ಕಮಗಳೂರು ಇವರನ್ನು 
ದಿನಾಂಕ:27.1.2008 ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಹೆಚ್ಚು ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 

ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 329 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಲಾ 266 ಎಲ್‌ಸಿಇ 2007, ಬೆ೦ಗಳೂರು, ದಿನಾಂಕ: 7ನೇ ಮಾರ್ಚ್‌ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳ) ನಿಯಮಗಳು 1977ರಡಿಯಲ್ಲಿ ಸರ್ಕಾರಿ 
ಆದೇಶ ಸಂಖ್ಯೆಲಾ 334 ಎಲ್‌ಎಎ೦ 2000 ದಿನಾಂಕ:30.12.2003ರಲ್ಲಿ ನಮೂದಿಸಿರುವ ಸೇವಾ ಷರತ್ತುಗೊಳಪಟ್ಟು ಶ್ರೀ 
ಎಂ.ಎನ್‌. ಸೋಮಶೇಖರ್‌, ವಿಶೇಷ ಸರ್ಕಾರಿ ಅಭಿಯೋಜಕರು 2ನೇ ತ್ವರಿತಗತಿ ನ್ಯಾಯಾಲಯ, ಚಿಕ್ಕಮಗಳೂರು ಇವರನ್ನು 
ದಿನಾಂಕ:27.1.2008 ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಹೆಚ್ಚು ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 330 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 36 ಎಲ್‌ಎಜಿ 2006, ಬೆಂಗಳೂರು, ದಿನಾಂಕ: 6ನೇ ಮಾರ್ಚ್‌ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳ) ನಿಯಮಗಳ 1977 ನಿಯಮಗಳ 
ಅನ್ವಯ ಸರ್ಕಾರಿ ಆದೇಶ ಸಂಖ್ಯೆಲಾ 36 ಎಲ್‌ಎಜಿ 2006, ದಿನಾಂಕ:28-8-2006ರಲ್ಲಿ ಜಿಲ್ಲಾಧಿಕಾರಿ, ಬೆಂಗಳೂರು 
(ನಗರ), ಇವರ ಕಛೇರಿಯಲ್ಲಿ ಸೃಜಿಸಲಾದ ಕಾನೂನು ಕೋಶಕ್ಕೆ ನೇಮಿಸಲಾದ ಈ ಕೆಳಕಂಡ ವಕೀಲರುಗಳನ್ನು ದಿನಾಂಕ:29- 
12-2007ರಿ೦ದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ವಿಶೇಷ ಸರ್ಕಾರಿ ವಕೀಲರನ್ನಾಗಿ ಮುಂದುವರೆಸಿದೆ. 
ಕ್ರ.ಸಂ | ಹೆಸರು ಮತ್ತು ವಿಳಾಸ (ಶ್ರೀ/ ಶ್ರೀಮತಿ) 
1 ಟಿ.ಎನ್‌. ರಘುಪತಿ, ವಕೀಲರು, ನಂ. 17 
ಶೇಷಾದ್ರಿಪುರಂ, ಬೆಂಗಳೂರು-560020 
2 ಚಿತ್ತಪ್ಪ ವಕೀಲರು, ನಂ. 11, ಜೀವನ್‌ ಬಿಲ್ಲಿಂಗ್‌, ಕುಮಾರ ಪಾರ್ಕ್‌ 
ಈಸ್ಟ್‌, ಬೆಂಗಳೂರು-560001 
3 ಜಿ. ಕೃಷ್ಣಮೂರ್ತಿ, ವಕೀಲರು, ನಂ. 205, 2ನೇ ಫ್ಲೋರ್‌, ಅಹುಜಾ 
ಚೇಂಬರ್ಸ್‌, ನಂ. 1 ಕುಮಾರಕೃಪ ರಸ್ತೆ ಬೆಂಗಳೂರು-560001 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 331 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 32 SPS 2008, Bangalore, Dated: 20" February 2008 
Shri Praveen Sood, IPS (KN 86), Inspector General of Police, Head Quarters-1, Bangalore is 
transferred with immediate effect and posted until further orders as Inspector General of Police and 
Additional Commissioner of Police, Traffic & Security, Bangalore in the vacancy caused due to the 
voluntary retirement of Sri K.C. Ramamurthy, IPS. 
By Order and in the name of the President of India, 
P.R. 332 ASHOK. P. ATRE 
Under Secretary to Government, 
Department of Personnel and Administrative Reforms 
(Services-IV) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 143 ಆಸೇವ 2007, ಬೆ೦ಗಳೂರು, ದಿನಾ೦ಕ: 12ನೇ ಮಾರ್ಚ್‌ 2008 
ಭಾಗ-1 
ಅಧಿಸೂಚನೆ ಸಂಖ್ಯೆ:ಸಿಆಸುಇ 3 ಆಸೇಜೆ 2000 ದಿನಾಂಕ:4.3.2006ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಸಮೂಹ-ಎ 
(ಕಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ಸಮೂಹ-ಎ (ಕಿರಿಯ ಶ್ರೇಣಿ) 








2೭೭೩ 


ಸಿಕ್‌ ಕಾಂಪೆಕ್‌, 
ಥಿ ಬ" 




















ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ 


೧೭೭ 





ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ. 20,025-28,275ರ ವೇತನ 
ಶ್ರೇಣಿಯ ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ 


ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 





ಅಧಿಕಾರಿಯ ಹೆಸರು ಮತ್ತು ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ಪದೋನ್ನತಿ ಮೇಲೆ ನೇಮಿಸಿರುವ ಹುದ್ದೆ 





2 
ರಿ (೮೬ 


ಶ್ರೀ ಚಿಕ್ಕತಿಮ್ಮಯ್ಯ 
ವಿಶೇಷ ಭೂಸ್ವಾಧೀನಾಧಿಕಾರಿ 
ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು 


ಜಿಲ್ಲಾಧಿಕಾರಿಗಳ ಕೇ೦ದ್ರಸ್ಥಾನಿಕ ಸಹಾಯಕರು, 
ಕೊಡಗು ಜಿಲ್ಲೆ ಮಡಿಕೇರಿ- ಖಾಲಿ ಹುದ್ದೆ. 





2 | ಶ್ರೀ ಎಸ್‌.ಎಂ. ಸೊನ್ನದ 
ಸಹಾಯಕ ಆಯುಕ್ತರು, ಬೆಳಗಾಂ 
ಮಹಾನಗರಪಾಲಿಕೆ, ಬೆಳಗಾಂ 


ಜಿಲ್ಲಾಧಿಕಾರಿಗಳ ಕೇ೦ದ್ರಸ್ಥಾನಿಕ ಸಹಾಯಕರು, 
ಬಿಜಾಪುರ ಜಿಲ್ಲೆ ಬಿಜಾಪುರ-ಶ್ರೀ ಕೆ.ಹೆಚ್‌. ಕಾಕನೂರ ಇವರ 
ಸ್ಥಾನದಲ್ಲಿ. 





3 | ಶ್ರೀ ಎಸ್‌.ಬಿ. ಬೊಮ್ಮನಹಳ್ಳಿ 
ಉಪವಿಭಾಗಾಧಿಕಾರಿ, ಬೆ೦ಗಳೂರು 
ದಕ್ಷಿಣ ಉಪ ವಿಭಾಗ, ಬೆಂಗಳೂರು 


ಹಿರಿಯ ಉಪವಿಭಾಗಾಧಿಕಾರಿ. 
ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು-ಹಾಲಿ 
ಹುದ್ದೆಯನ್ನು ಉನ್ನತೀಕರಿಸಿ ಮುಂದುವರಿಸಿದೆ. 





4 |ಶ್ರೀ ಡಿ.ಎಂ. ಶಿವಕುಮಾರ್‌ 

ಉಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ 
ಮಂಡಳಿ, ಬೆ೦ಗಳೂರು 


ಜಿಲ್ಲಾಧಿಕಾರಿಗಳ ಕೇ೦ದ್ರಸ್ಥಾನಿಕ ಸಹಾಯಕರು, ಗುಲ್ಬರ್ಗಾ 
ಜಿಲ್ಲೆ ಗುಲ್ಬರ್ಗಾ-ಶ್ರೀ ಸೈಯದ್‌ ಅಬ್ದುಲ್‌ ರಬ್‌ ಇವರ 
ಸ್ಥಾನದಲ್ಲಿ 





5 | ಶ್ರೀ ಇತೇಶ್‌ ಮುಲ್‌ ಹಕ್‌ 
ಸಹಾಯಕ ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ, ಬೆಂಗಳೂರು 


ಉಪ ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ, ಬೆಂಗಳೂರು-ಹಾಲಿ ಹುದ್ದೆಯನ್ನು ಉನ್ನತೀಕರಿಸಿ 
ಮುಂದುವರಿಸಿದೆ. 





6 |ಶೀ ಬಿ. ಸಿದ್ದಯ್ಯ 
ಆಡಳಿತಾಧಿಕಾರಿ ಜಲಾನಯನ ಅಭಿವೃದ್ಧಿ 
ಇಲಾಖೆ, ಬೆ೦ಗಳೂರು 


ಜಿಲ್ಲಾಧಿಕಾರಿಗಳ ಕೇ೦ದ್ರಸ್ಥಾನಿಕ ಸಹಾಯಕರು, 
ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ- ಖಾಲಿ ಹುದ್ದೆ. 





7 |ಸಿ.ಎಂ. ನೂರ ಮನ್ಸೂರ 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಕೆ.ಐ.ಎ.ಡಿ.ಬಿ. ಧಾರವಾಡ 


ಜಿಲ್ಲಾಧಿಕಾರಿಗಳ ಕೇ೦ದ್ರಸ್ಥಾನಿಕ ಸಹಾಯಕರು, 
ಹಾವೇರಿ ಜಿಲ್ಲೆ ಹಾವೇರಿ- ಖಾಲಿ ಹುದ್ದೆ. 





8 | ಎ. ಚಂದ್ರಶೇಖರಪ್ಪ 
ಕಾರ್ಯದರ್ಶಿ, ಕರ್ನಾಟಕ ಮದ್ಯಪಾನ ಸಂಯಮ 
ಮಂಡಳಿ, ಬೆ೦ಗಳೂರು 


ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಜಲಸಂವರ್ಧನಾ 
ಯೋಜನಾ ಸಂಘ ಹಾಸನ-ಖಾಲಿ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆ (ಸಣ್ಣ 
ನೀರಾವರಿ)ಯ ವಶಕ್ಕೆ ನೀಡಿದೆ. 





9 | ಬಿ.ಎಸ್‌. ಪುರುಷೋತ್ತಮ 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಕೊಟ್ಟೂರು-ಹರಿಹರ ರೈಲ್ವೆ ಯೋಜನೆ ಹರಿಹರ 


ಜಿಲ್ಲಾಧಿಕಾರಿಗಳ ಕೇ೦ದ್ರಸ್ಥಾನಿಕ ಸಹಾಯಕರು, 
ಉತ್ತರ ಕನ್ನಡ ಜಿಲ್ಲೆ ಕಾರವಾರ- ಖಾಲಿ ಹುದ್ದೆ. 





10 | ಜಿ.ಎನ್‌. ಶಿವಮೂರ್ತಿ 
ಉಪ ಯೋಜನಾ ನಿರ್ದೇಶಕರು, 
ಕೆ.ಯು.ಐ.ಡಿ.ಎಫ್‌.ಸಿ., ಬಳ್ಳಾರಿ 


ಜಿಲ್ಲಾಧಿಕಾರಿಗಳ ಕೇ೦ದ್ರಸ್ಥಾನಿಕ ಸಹಾಯಕರು, 
ಬೀದರ್‌ ಜಿಲ್ಲೆ ಬೀದರ್‌- ಖಾಲಿ ಹುದ್ದೆ. 





11 |ಡಾ: ಸಿಂಧೆ ಭೀಮಸೇನರಾವ್‌, ಎಚ್‌. 
ರಾಜ್ಯಪಾಲರ ಅಧೀನ ಕಾರ್ಯದರ್ಶಿ 
ವಿಧಾನ ಸೌಧ, ಬೆ೦ಗಳೂರು 











ರಾಜ್ಯಪಾಲರ ಉಪ ಕಾರ್ಯದರ್ಶಿ 
ವಿಧಾನ ಸೌಧ, ಬೆಂಗಳೂರು-ಹಾಲಿ ಹುದ್ದೆಯನ್ನು 
ಉನ್ನತೀಕರಿಸಿ ಮುಂದುವರಿಸಿದೆ. 








ಈ ಬಡ್ತಿಯು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 

1) ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ವೃಂದದ ಜೇಷ್ಠತಾ ಪಟ್ಟಗಳ ಬಗ್ಗೆ ನ್ಯಾಯಾಲಯದಲ್ಲಿ ಬಾಕಿಯಿರುವ ಪ್ರಕರಣಗಳಲ್ಲಿ 
ಆಗುವ ಅಂತಿಮ ತೀರ್ಪಿನ ನ೦ತರ ಪುನರ್‌ ವಿಮರ್ಶಿಸಲಾಗುವುದು. 

2) ಪೋಷಕ ವೃಂದಗಳ ಜೇಷ್ಠತಾ ಪಟ್ಟಿಗಳ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 


೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೨ 





ಭಾಗ-2 
ಶ್ರೀ ಸುಬ್ರಮಣ್ಯಂ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿ ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಜಿಲ್ಲಾಧಿಕಾರಿಗಳ 
ಕೇಂದ್ರಸ್ಥಾನಿಕ ಸಹಾಯಕರು, ಗದಗ ಜಿಲ್ಲೆ ಗದಗ-ಖಾಲಿ ಹುದ್ದೆಗೆ ನೇಮಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 333 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 143 ಆಸೇವ 2007(1), ಬೆಂಗಳೂರು, ದಿನಾಂಕ: 12ನೇ ಮಾರ್ಚ್‌ 2008 
ಅಧಿಸೂಚನೆ ಸಂಖ್ಯೆ:ಸಿಆಸುಇ 2 ಆಸೇಜೆ 2000 ದಿನಾಂಕ:4-3-2006 ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. 
ಸಮೂಹ-ಎ (ಹಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಜಿ. ಅನಂತರಾವ್‌ ಕೆ.ಎ.ಎಸ್‌ 
(ಹಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ ಸಿರ್ಸಿ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ,. 24,450-31,800ರ ವೇತನ ಶ್ರೇಣಿಯ ಕೆ.ಎ.ಎಸ್‌ ಸಮೂಹ-ಎ (ಆಯ್ಕೆ ಶ್ರೇಣಿ) 
ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಪ್ರಸ್ತುತ ಹುದ್ದೆಯನ್ನು ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ ಮುಂದುವರಿಸಿದೆ. 
ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
1. ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ವೃಂದದ ಜೇಷ್ಟತಾ ಪಟ್ಟಿಗಳ ಬಗ್ಗೆ ನ್ಯಾಯಾಲಯದಲ್ಲಿ ಬಾಕಿಯಿರುವ ಪ್ರಕರಣಗಳಲ್ಲಿ 
ಆಗುವ ಅಂತಿಮ ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
2. ಪೋಷಕ ವೃಂದಗಳ ಜೇಷ್ಠತಾ ಪಟ್ಟಿಗಳ ಪರಿಷ್ಕರಣೆಯ ನ೦ತರ ಪರಾಮರ್ಶಿಸಲಾಗುವುದು. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 334 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 143 ಆಸೇವ 2007(2), ಬೆಂಗಳೂರು, ದಿನಾಂಕ: 12ನೇ ಮಾರ್ಚ್‌ 2008 
ಅಧಿಸೂಚನೆ ಸಂಖ್ಯೆಸಿಆಸುಇ. 2 ಆಸೇಜೆ 2000 ದಿನಾಂಕ:4-3-2006 ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. 
ಸಮೂಹ-ಎ (ಹಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಆರ್‌.ಜೆ. ವಾಲೀಕರ್‌ 
ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಉಪ ಆಯುಕ್ತರು (ವಸೂಲಾತಿ) ಕರ್ನಾಟಕ ಗೃಹಮಂಡಳಿ, ಬೆಂಗಳೂರು 
ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ.. 26,250-36,500ರ ವೇತನ ಶ್ರೇಣಿಯ 
ಕೆ.ಎ.ಎಸ್‌ ಸಮೂಹ-ಎ (ಸೂಪರ್‌ ಟೈಂ ಸ್ಕೇಲ್‌) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಹಾಲಿ ಹುದ್ದೆಯನ್ನು ಅಪರ 
ಆಯುಕ್ತರು (ವಸೂಲಾತಿ) ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಎಂದು ಉನ್ನತೀಕರಿಸಿ ಈ ಹುದ್ದೆಯಲ್ಲಿ 
ಮುಂದುವರಿಸಿದೆ. 
ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
1. ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ವೃಂದದ ಜೇಷ್ಟತಾ ಪಟ್ಟಿಗಳ ಬಗ್ಗೆ ನ್ಯಾಯಾಲಯದಲ್ಲಿ ಬಾಕಿಯಿರುವ ಪ್ರಕರಣಗಳಲ್ಲಿ 
ಆಗುವ ಅಂತಿಮ ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
2. ಪೋಷಕ ವೃಂದಗಳ ಜೇಷ್ಠತಾ ಪಟ್ಟಿಗಳ ಪರಿಷ್ಕರಣೆಯ ನ೦ತರ ಪರಾಮರ್ಶಿಸಲಾಗುವುದು. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 335 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 104 ಸಅಸೇ 2008, ಬೆ೦ಗಳೂರು, ದಿನಾಂಕ: 7ನೇ ಮಾರ್ಚ್‌ 2008 
ಶ್ರೀ ಕೆ.ಆರ್‌. ವಲ್ಲೂರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ಹಾಲಿ ನಿಯೋಜನೆ ಮೇಲೆ 3ನೇ ರಾಜ್ಯ ಹಣಕಾಸು 
ಆಯೋಗ ಬೆ೦ಗಳೂರು ಇವರ ಸೇವೆಯನ್ನು ಹಿಂದಕ್ಕೆ ಪಡೆದು, ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


₹೬ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ೧೭೯ 





ಆದೇಶದವರೆಗೆ ಖಜಾನೆ ನಿರ್ದೇಶನಾಲಯದಲ್ಲಿರುವ ಸಹಾಯಕ ನಿರ್ದೇಶಕರ ಹುದ್ದೆಗೆ ನಿಯೋಜನೆ ಮೇಲೆ ನೇಮಕ 
ಮಾಡುವ ಸಲುವಾಗಿ ಇವರ ಸೇವೆಯನ್ನು ಆರ್ಥಿಕ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 336 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 31 ಎಸ್‌ಎಫ್‌ಪಿ 2008, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2008 
ಶ್ರೀ ಮನೋಜ್‌ಕುಮಾರ್‌ ಶುಕ್ಷ, ಐಎಫ್‌ಎಸ್‌, ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಪ್ರಧಾನ ವ್ಯವಸ್ಥಾಪಕರು (ದಕ್ಷಿಣ), 
ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಬೆ೦ಗಳೂರು, ಇವರಿಗೆ ವೈಯಕ್ತಿಕ ಕಾರಣಗಳ ನೆಲೆಯಲ್ಲಿ ದಿ: 
$8-4-2008ರಿಂದ 9-5-2008ರವರೆಗೆ 32 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಶ್ರೀ ಮನೋಜ್‌ಕುಮಾರ್‌ ಶುಕ್ಷ, ಐಎಫ್‌ಎಸ್‌, ಇವರು ರಜೆ ಮೇಲೆ ಹೋಗಿರದಿದ್ದರೆ ಅರಣ್ಯ ಸಂರಕ್ಷಣಾಧಿಕಾರಿ 
ಮತ್ತು ಪ್ರಧಾನ ವ್ಯವಸ್ಥಾಪಕರು (ದಕ್ಷಿಣ), ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಬೆಂಗಳೂರು, 
ಹುದ್ದೆಯಲ್ಲಿಯೇ ಸ್ಥಾನಪನ್ನರಾಗಿರುತ್ತಿದ್ದರೆ೦ದು ದೃಢೀಕರಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 337 ಅಶೋಕ್‌ ಪಿ. ಅತ್ರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-4) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 5 ರೇಉನಿ 2008, ಬೆ೦ಗಳೂರು, ದಿನಾ೦ಕ: 6ನೇ ಮಾರ್ಚ್‌ 2008 
ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 348 ಎಸ್‌ಎಎಸ್‌ 2007, ದಿನಾಂಕ:25-8-2007ರಲ್ಲಿ ಶ್ರೀ ಅಬ್ದುಲ್‌ ಬಾರಿ 
ನವಾಬ್‌, ಭಾಅಸೇ., ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರನ್ನು ನಿರ್ದೇಶಕರು, ಮಹಿಳಾ 
ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಈ ಹುದ್ದೆಗೆ ವರ್ಗಾವಣೆ ಮಾಡಿರುವುದರಿ೦ದ ಮತ್ತು ಇವರ ಸ್ಥಾನಕ್ಕೆ ಯಾರನ್ನೂ 
ನೇಮಕ ಮಾಡದೇ ಇರುವುದರಿಂದ ಶ್ರೀ ಮಹಮದ್‌ ಸನಾವುಲ್ಲಾ, ಭಾಅಸೇ., ಹಿಂದಿನ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು 
ಹಾಗೂ ರೇಷ್ಮೆ ನಿರ್ದೇಶಕರು ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಹೆಚ್ಚುವರಿ 
ಪ್ರಭಾರದಲ್ಲಿಡಲಾಗಿತ್ತು. ಶ್ರೀ ಮಹಮದ್‌ ಸನಾವುಲ್ಲಾ , ಭಾಅಸೇ., ಇವರು ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು, ಹಾಗೂ ರೇಷ್ಮೆ 
ನಿರ್ದೇಶಕರ ಹುದ್ದೆಯಿಂದ ವರ್ಗಾವಣೆ ಹೊಂದಿದ್ದು, ಇವರ ಸ್ಥಾನದಲ್ಲಿ ಡಾ: ಹೆಚ್‌. ಭಾಸ್ಕರ್‌, ಭಾಅಸೇ., ಇವರು ರೇಷ್ಮೆ ಕೃಷಿ 
ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರಾಗಿ ಕಾರ್ಯಭಾರವನ್ನು ವಹಿಸಿಕೊಂಡಿರುತ್ತಾರೆ. ಆದ್ದರಿಂದ ಡಾ: ಹೆಚ್‌. 
ಭಾಸ್ಕರ್‌ ಭಾಅಸೇ., ಇವರನ್ನು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ದಿನಾಂಕ:11-2- 
2008ರಿಂದ ಹಾಗೂ ಮುಂದಿನ ಆದೇಶದವರೆಗೆ ಹೆಚ್ಚುವರಿ ಪ್ರಭಾರದಲ್ಲಿಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 338 ಭಾರತಿ ಆರ್‌. ನಾಯಕ್‌ 
ಪೀಠಾಧಿಕಾರಿ (ರೇಷ್ಮೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 7 ಪೊಸಿಲಿ 2008, ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್‌ 2008 
ಶ್ರೀ ಲೋಕನಾಯ್ಕ್‌, ಸಹಾಯಕ ಆಡಳಿತಾಧಿಕಾರಿ ರವರಿಗೆ ಆಡಳಿತಾಧಿಕಾರಿ ಹುದ್ದೆಗೆ (ವೇತನ ಶ್ರೇಣಿ ರೂ. 14,050- 
25050) ಮುಂಬಡ್ತಿ ನೀಡಿ ಡಿ.ಜಿ.ಪಿ., ಸಿ.ಓ.ಡಿ. ರವರ ಕಛೇರಿ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 339 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


೧೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ 


ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 165 SHD 2007, Bangalore, Dated: 1° March 2008 
The following transfers and postings in the cadre of Chief Engineers is ordered with immediate 


effect and until further orders. 


















































Sl. Name & Present posting Place of posting Sriyuths 
No Sriyuths 
1 N.L. Peshve, Chief Engineer 
Chief Engineer, BMRCL, Communication & Buildings (South), 
Bangalore Bangalore vice Sri K. Jaiprakash 
2 K. Jaiprakash Chief Engineer 
Chief Engineer, Communication & BMRCL,Bangalore, 
Buildings (South) Bangalore vice Sri N.L. Peshve 
3 R. Rudraiah Chief Engineer 
Chief Engineer, KNNL, Upper Bhadra | Communication & Buildings (North) 
Zone, Chitradurga Dharwar, vice Sri Prabhakar, H. Chini 
4 S.C. Jayachandra Chief Engineer 
Chief Engineer, Hydrology & CMO Minor Irrigation (South), Bangalore vice Sri T.N. 
Bangalore Chikkarayappa 
5 H.K. Krishnegowda Chief Engineer & LDO, CADA 
Chief Engineer Irrigation (South), Munirabad vice Sri S. Rajashekhar 
CNNL Mysore 
6 Sri R. Srinivas, Chief Engineer 
Chief Engineer, BBMP, Bangalore National Highways, Bangalore vice Sri T. Bissegowda 
7 T. Bissegowda Chief Engineer 
Chief Engineer National Highways, BBMP, Bangalore, vice Sri R. Srinivas 
Bangalore 
8 M.B. Burji, Chief Engineer 
Chief Engineer BBMP, Bangalore KRDCL, Bangalore, vice Sri M. Ganesh 
9 R. Cheluva Raju Chief Engineer KNNL, Upper Bhadra Zone, Chitradurga 
Chief Engineer CADA, Bhadra Project, | vice Sri R. Rudraiah 
Shimoga 
10 | Prabhakar H. Chini Chief Engineer CADA, Bhadra Project, Shimoga, vice 
Chief Engineer Communication & Sri R. Cheluva Raju 
Buildings (North), Dharwar 
11 | M. Ganesh Joint Secretary (Technical) 
Chief Engineer KRDCL, Bangalore, PW, P& IWT vice Sri K. Jagannatha Reddy 
(on long leave) 
12 | S. Rajashekhar, Chief Engineer 
Chief Engineer & LDO, CADA, Varahi Project, Siddapur vice Sri H.L. Prasanna 
Munirabad 
13 | AN. Janvekar, Chief Engineer, Hydrology & CMO, Bangalore vice Sri 
Chief Engineer, (waiting for posting) S.C. Jayachandra 











ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ೧೮೧ 























Sl. Name & Present posting Place of posting Sriyuths 
No Sriyuths 
14 | H.L. Prasanna, Chief Engineer, 
Chief Engineer, Varahi Project Irrigation (South) CNNL, Mysore vice Sri H.K. 
Siddapur Krishnegowda 
15 | T.N. Chikkarayappa Chief Engineer, 
Chief Engineer, Minor Irrigation BBMP, Bangalore vice Sri M.B. Burji 
(South) 
Bangalore 








The concerned departments are directed to issue reposting orders to the officers immediately. 
By Order and in the name of the President of India, 
P.R. 304 K.G. ANANTHA 
Under Secretary to Government, 
Department of Personnel and Administrative Reforms 
(Services-l) 
NOTIFICATION 
No. DPAR 09 SIS 2008, Bangalore, Dated: 10" March 2008 
The Secretary to Government DPAR(AR Training & Political Pension), Bangalore is placed in 
additional charge of the post of Secretary to Government, DPAR (e-Governance), Bangalore until further 
orders. 
By Order and in the name of the Governor of Karnataka, 
P.R. 340 K.G. ANANTHA 
Under Secretary to Government, 
Department of Personnel and Administrative Reforms 
(Services-l) 
ಇಂಧನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಎನ್‌ 24 ಸಮನ್ವಯ 2008 (1). ಬೆ೦ಗಳೂರು, ದಿನಾಂಕ: 15ನೇ ಮಾರ್ಚ್‌ 2008 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು 
ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಕಲಂ 22 (1) ಮತ್ತು 23 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ವಿದ್ಯುತ್‌ ನಿಗಮ ನಿಯಮಿತ ಇದರ ನಿರ್ದೇಶಕರ ಮಂಡಳಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡಂತೆ ಪುನರ್‌ ರಚಿಸಲಾಗಿದೆ. 



































1 ಶ್ರೀ ಪಿ.ಬಿ. ಮಹಿಷಿ ಭಾ.ಆ.ಸೇ ಅಧ್ಯಕ್ಷರು 

2 | ಶ್ರೀಮತಿ ಶಮೀಮ್‌ ಬಾನು ಭಾ.ಆ.ಸೇ. ನಿರ್ದೇಶಕರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಇಂಧನ ಇಲಾಖೆ, ಬೆಂಗಳೂರು 

3 ಶ್ರೀ ಎಂ.ಆರ್‌. ಶ್ರೀನಿವಾಸ್‌ ಮೂರ್ತಿ ಭಾ.ಆ.ಸೇ., ನಿರ್ದೇಶಕರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ಬೆ೦ಗಳೂರು 

4 |ಶ್ರೀ ಎಲ್‌.ವಿ. ನಾಗರಾಜನ್‌ ಭಾ.ಆ.ಸೇ., ನಿರ್ದೇಶಕರು 
ವ್ಯವಸ್ಥಾಪಕ ನಿರ್ದೇಶಕರು, ಕೆಪಿಸಿಎಲ್‌., ಬೆಂಗಳೂರು 

5 |ಶ್ರೀ ಭರತ್‌ ಲಾಲ್‌ ಭಾ.ಆ.ಸೇ, ನಿರ್ದೇಶಕರು 
ವ್ಯವಸ್ಥಾಪಕ ನಿರ್ದೇಶಕರು, ಕೆಪಿಟಿಸಿಎಲ್‌., ಬೆಂಗಳೂರು 

6 |ಶ್ರೀ ಎ.ಕೆ. ತ್ರಿಪಾಠಿ ಡೈರೆಕ್ಟರ್‌ ಜನರಲ್‌ ನಿರ್ದೇಶಕರು, 
ಸೆಂಟ್ರಲ್‌ ಪವರ್‌ ರಿಸರ್ಚ್‌ ಇನ್ಸಿಟ್ಯೂಟ್‌ ಬೆಂಗಳೂರು 

7 |ಶ್ರೀ ಎಂ.ಆರ್‌. ಕಾಂಬಳೆ ಭಾ.ಆ.ಸೇ., ನಿರ್ದೇಶಕರು, 
ಸರ್ಕಾರದ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ ಬೆಂಗಳೂರು 





೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೨ 





























1 2 3 

8 |ಶ್ರೀ ಎಂ. ನಲ್ಲೈಯಪ್ಪನ್‌, ನಿರ್ದೇಶಕರು, 
ನಿರ್ದೇಶಕರು (ಮಾನವ ಸಂಪನ್ಮೂಲ), ಕೆಪಿಸಿಎಲ್‌., ಬೆ೦ಗಳೂರು 

9 ಶ್ರೀ ಡಿ.ಸಿ ಶ್ರೀಧರ್‌. ನಿರ್ದೇಶಕರು, 
ನಿರ್ದೇಶಕರು (ಆರ್ಥಿಕ). ಕೆ.ಪಿ.ಸಿ.ಎಲ್‌., ಬೆಂಗಳೂರು 

10 (ಶ್ರೀ ಮುರಳಿಧರ್‌ ರಾವ್‌, ನಿರ್ದೇಶಕರು, 
ನಿರ್ದೇಶಕರು (ತಾಂತ್ರಿಕ), ಕೆ.ಪಿ.ಸಿ.ಎಲ್‌., ಬೆ೦ಗಳೂರು 





ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 341 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 24 ಸಮನ್ವಯ 2008 (2), ಬೆ೦ಗಳೂರು, ದಿನಾಂಕ: 15ನೇ ಮಾರ್ಚ್‌ 2008 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಯ್ಕಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಕಲಂ 30 (1) (ಎ) ಮತ್ತು (ಬಿ)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕರ 
ಮಂಡಳಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಪುನರ್‌ 
ರಚಿಸಲಾಗಿದೆ. 






































1 | ಶ್ರೀಮತಿ ಶಮೀಮ್‌ ಬಾನು ಭಾ.ಆ.ಸೇ., ಅಧ್ಯಕ್ಷರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಇಂಧನ ಇಲಾಖೆ, ವಿಕಾಸ ಸೌಧ 
ಬೆ೦ಗಳೂರು 

2 |ಶ್ರೀ ಎಂ.ಆರ್‌. ಶ್ರೀನಿವಾಸ ಮೂರ್ತಿ ಭಾ.ಆ.ಸೇ. ನಿರ್ದೇಶಕರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ಬೆ೦ಗಳೂರು 

3 ||ಶ್ರೀ ಎಲ್‌.ವಿ. ನಾಗರಾಜನ್‌ ಭಾ.ಆ.ಸೇ., ನಿರ್ದೇಶಕರು 
ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಪಿ.ಸಿ.ಎಲ್‌., ಬೆಂಗಳೂರು 

4 (ಶ್ರೀ ಭರತ್‌ ಲಾಲ್‌ ಭಾ.ಆ.ಸೇ, ನಿರ್ದೇಶಕರು 
ವ್ಯವಸ್ಥಾಪಕ ನಿರ್ದೇಶಕರು, ಕೆಪಿಟಿಸಿಎಲ್‌. ಕಾವೇರಿ ಭವನ ಬೆಂಗಳೂರು 

5 ||ಶ್ರೀ ತುಷಾರ್‌ ಗಿರಿನಾಥ್‌ ಭಾ.ಆ.ಸೇ ನಿರ್ದೇಶಕರು 
ವ್ಯವಸ್ಥಾಪಕ ನಿರ್ದೇಶಕರು, ಬೆಸ್ಕಾಂ ಬೆ೦ಗಳೂರು 

6 ಡಾ: ಅಧಿತಿ ರಾಜ್‌, ನಿರ್ದೇಶಕರು, 
ನಿರ್ದೇಶಕರು (ಆರ್ಥಿಕ), ಕೆ.ಪಿ.ಟಿ.ಸಿ.ಎಲ್‌., ಬೆಂಗಳೂರು 

7 ||ಶ್ರೀ ವಿಶ್ವನಾಥ್‌ ಹಿರೇಮಠ್‌, ನಿರ್ದೇಶಕರು, 
ನಿರ್ದೇಶಕರು (ಕಾನೂನು), ಕೆ.ಪಿ.ಟಿ.ಸಿಎಲ್‌., ಬೆಂಗಳೂರು 

8 ಶ್ರೀ ಪ್ರತಾಪ್‌ ಕುಮಾರ್‌ ನಿರ್ದೇಶಕರು, 
ನಿರ್ದೇಶಕರು (ಪ್ರಸರಣ), ಕೆಪಿಟಿಸಿಎಲ್‌. ಬೆಂಗಳೂರು 





ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌. 342 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 35 ಸೆಐಸೆ. 2008 , ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್‌ 2008 

ಡಾ: ರಾಜ್‌ಕುಮಾರ್‌ ಖತ್ರಿ, ಐ.ಎ.ಎಸ್‌., ಕೈಗಾರಿಕಾಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆ, ಬೆಂಗಳೂರು ಇವರಿಗೆ ದಿನಾಂಕ:8-4-2008 ರಿಂದ 23-4-08 ರವರೆಗೆ ಒಟ್ಟು 16 ದಿನಗಳ ಗಳಿಕೆ ರಜೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ೧೮೩ 





ಮಂಜೂರು ಮಾಡಲಾಗಿದೆ ಹಾಗೂ ರಜೆಯ ಮೊದಲು ದಿ:6-4-08 ಹಾಗೂ 7-4-08 ರಂದು ಬರುವ ಸಾರ್ವತ್ರಿಕ 
ರಜೆಯನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಲಾಗಿದೆ. 
ಡಾ: ರಾಜ್‌ಕುಮಾರ್‌ ಖತ್ರಿ, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ 
ಕಾರ್ಯ ನಿರ್ವಾಹಕ ಸದಸ್ಯರು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಇವರನ್ನು ಕೈಗಾರಿಕಾಭಿವೃದ್ಧಿ ಆಯುಕ್ತರು 
ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಡಾ: ರಾಜ್‌ಕುಮಾರ್‌ ಖತ್ರಿ, ಐ.ಎ.ಎಸ್‌., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಕೈಗಾರಿಕಾಭಿವೃದ್ಧಿ ಆಯುಕ್ತರು 
ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೆ ಸ್ಥಾನಪನ್ನರಾಗಿರುತ್ತಿದ್ದರೆಂದು 
ದೃಢೀಕರಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 343 ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 48 ಸೇಇಮು 2008, ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್‌ 2008 
ದಿನಾಂಕ: 31-1-2008 ರಂದು 58 ವರ್ಷಗಳ ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಶ್ರೀ ಎಸ್‌. 
ಮಹಾದೇವ, ನಿರ್ದೇಶಕರು, ವೃತ್ತಿ ಶಿಕ್ಷಣ ಇಲಾಖೆ, ಬೆ೦ಗಳೂರುರವರಿಗೆ ಸರ್ಕಾರದ ಸುತ್ತೋಲೆ ಸಂ:ಆಇ 15 ಎಸ್‌ಆರ್‌ಎಸ್‌ 
97, ದಿನಾಂಕ:20-9-1997 ರನ್ವಯ ನಿವೃತ್ತಿ ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ 228 ದಿನಗಳ ಗಳಿಕೆ ರಜೆಯನ್ನು 
ಕರ್ನಾಟಕ ನಾಗರೀಕಾ ಸೇವಾ ನಿಯಮಾವಳಿಯ ನಿಯಮ 18-ಎ (1) ರಡಿ ಹಾಗೂ ಉಪನಿಯಮ (4) ರ 
ವ್ಯಾಪ್ತಿಗೊಳಪಟ್ಟು ನಗಧೀಕರಣಗೊಳಿಸಲು ಮಂಜೂರಾತಿ ನೀಡಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 344 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 35 ಸಮನ್ವಯ 2008 (1). ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್‌ 2008 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌ 128 ಎಸ್‌ಎಎಸ್‌ 2008 
ದಿನಾಂಕ:15-3-2008 ರಲ್ಲಿ ಶ್ರೀ ಎಸ್‌.ಎಂ. ಜಾಮ್‌ದಾರ್‌ ಭಾ.ಆ.ಸೇ. ಇವರನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ 
ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡಲು ಅವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಿರುತ್ತಾರೆ. 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಸಂಸ್ಥಾ ನಿವೇದನಾ ಹಾಗೂ ಸಂಘ ನಿಯಮಾವಳಿ ಪತ್ರದ ಆರ್ಟಿಕಲ್‌ 
23 ಮತ್ತು 22 (1 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್‌.ಎಂ. ಜಾಮ್‌ದಾರ್‌ ಭಾ.ಆ.ಸೇ., ಇವರನ್ನು 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಹಾಗೂ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ (ವರ್ಗಾವಣೆ ಹೊಂದಿರುವ ಶ್ರೀ ಎಲ್‌.ವಿ. ನಾಗರಾಜನ್‌ ಭಾ.ಆ.ಸೇ ರವರ 
ಜಾಗದಲ್ಲಿ) ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 345 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 35 ಸಮನ್ವಯ 2008 (2), ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್‌ 2008 
ಶ್ರೀ ಎಸ್‌.ಎಂ. ಜಾಮ್‌ದಾರ್‌ ಭಾ.ಆ.ಸೇ. ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ 
ಬೆ೦ಗಳೂರು ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಸಂಸ್ಥಾ ನಿವೇದನಾ ಹಾಗೂ ಸಂಘ 
ನಿಯಮಾವಳಿ ಪತ್ರದ ಆರ್ಟಿಕಲ್‌ 30 (॥(ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ಅಧಿಕಾರಿ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ (ವರ್ಗಾವಣೆ 


೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೨ 





ಹೊಂದಿರುವ ಶ್ರೀ ಎಲ್‌.ವಿ. ನಾಗರಾಜನ್‌ ಭಾ.ಆ.ಸೇ. ರವರ ಜಾಗದಲ್ಲಿ) ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 346 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
HIGH COURT OF KARNATAKA 
NOTIFICATION 
No. GOB (I) 28/2001, Bangalore, Dated: 7" March 2008 
The following Judicial Officers are permitted to retire from Judicial Service with effect from the 
afternoon of 31-3-2008 on attaining the age of Superannuation i.e., 60 Years; 
1. Sri R.S. Beerannavar, 
|| Addl. District and Sessions Judge, 
D.K. Mangalore. 
2. Sri Prakash B. Kathare, 
Judge, Family Court, 
Raichur 
3. Sri Somashekharayya S. Sarangamath, 
Prl. Civil Judge (Sr. Dn.) and CJM, 
Belgaum 
By Order of the High Court, 
P.R. 347 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 2/2008, Bangalore, Dated: 11" March 2008 
The Presiding Officer of the Court of Civil Judge (Sr. Dn) and JMFC., Holenarasipura, is 
concurrently appointed as the Presiding Officer of the Court of Civil Judge (Sr. Dn.) and JMFC., Arkalgud 
(newly created Court under Government Notification No. LAW 47 LCE 2004 dated 23.6.2005 and 
25.7.2007), with a direction to itinerate the said Court for three days’ in a week i.e., on every working 
Thursday, Friday and Saturday, with effect from 16.3.2008 and until further orders. 
By Order of the High Court, 
P.R. 348 R.B. BUDIHAL 
Registrar General 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 77 ಎಲ್‌ಎ 2007, ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್‌ 2008 
ಶ್ರೀ ಎಂ.ಎನ್‌. ಬಸಪ್ಪ, ಜಿಲ್ಲಾ ಸರ್ಕಾರಿ ವಕೀಲರು, ದಾವಣಗೆರೆ ಇವರನ್ನು ಈ ಹುದ್ದೆಯಿಂದ ವಿಮುಕ್ತಿಗೊಳಿಸಿ, 
ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಅನ್ವಯವಾಗುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977 ನಿಯಮ 26 (2) ರ ಮೇರೆಗೆ ಶ್ರೀ ಸಿ.ಜಿ. ರಾಜಶೇಖರ್‌, 
ಇವರನ್ನು ಸದರಿ ಹುದ್ದೆಗೆ ನೇಮಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲಿ, 
ಪಿ.ಆರ್‌. 349 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


